ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1753 (2034) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಹೆಚ್‌.ಎಂ. ರಮೇಶ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 
ವಿಷಯ: ರಾಜ್ಯದಲ್ಲಿ ಇರುವ ಗೋಮಾಳಗಳ ಕುರಿತು 
(ಅ) ರಾಜ್ಯದಲ್ಲಿನ ಗೋಮಾಳಗಳ ಸಂಪೂರ್ಣ ಮಾಯಿತಿ ಸರ್ಕಾರಕ್ಕೆ ಇದೆಯೇ; 


ಹಾಗಿದ್ದಲ್ಲಿ ಗೋಮಾಳಗಳ ವಿವರ, ಅವುಗಳ ವಿಸೀರ್ಣದ ಮಾಹಿತಿಯನ್ನು 
ತಾಲ್ಲೂಕುವಾರು ಮತ್ತು ಗ್ರಾಮವಾರು ನೀಡುವುದು; 


(ಆ) ರಾಜ್ಯದಲ್ಲಿನ ಕಳೆದ 5 ವರ್ಷಗಳಲ್ಲಿ ಗೋಮಾಳಗಳ ಅತಿಕ್ರಮಣ ಮತ್ತು 
ಗೋಮಾಳ ರದ್ದತಿಯ ಎಷ್ಟು ಪ್ರಕರಣಗಳು ದಾಖಲಾಗಿವೆ; ಇಂತಹ 
ಪ್ರಕರಣಗಳಿದ್ದಲ್ಲಿ ಈ ಸಂಬಂಧ ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು; (ವಿವರ 
ನೀಡುವುದು) 


(ಇ) ಸರ್ಕಾರವು ಗೋಮಾಳಗಳನ್ನು ನಿರ್ಮಾಣ ಮಾಡಿರುವ ಉದ್ದೇಶಗಳೇನು; ಈ 
ಉದ್ದೇಶಗಳನ್ನು ಕಾರ್ಯರೂಪದಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರವು 
ಕೈಗೊಂಡಿರುವ ಕ್ರಮಗಳೇನು? (ವಿವರ ನೀಡುವುದು) 


